ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಜಿವರು 


ಕರ್ನಾಟಿಕ ವಿಧಾನ ಪರಿಷತ್ತು 


: 565 


: ಶ್ರೀಮತಿ ಎಸ್‌. ವೀಣಾ ಅಚ್ಚಯ್ಯ, 


(ವಿಧಾನ ಸಭೆಯಿಂದ ಚುನಾಯಿತರಾದವರು) 


21-02-2022. 


: ಮಾನ್ಯ ಇಂಧನ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು 


ಪ್ರಶ್ನೆ 


ಉತ್ತರ 


ಕೊಡಗು ಜಿಲ್ಲೆಯ ಮಡಿಕೇರಿ ನಗರದಲ್ಲಿ 
ನಿರ್ಮಾಣಗೊಳ್ಳುತ್ತಿರುವ ಸುವರ್ಣ ಕರ್ನಾಟಕ 
ಸಮುಜ್ಞಯ ಭವನ ನಿರ್ಮಾಣ ಕಾಮಗಾರಿ 
ಹಲವಾರು ವರ್ಷಗಳಿಂದ 


ಪೂರ್ಣಗೊಳದಿರುವುದು ಸರ್ಕಾರದ ಗಮನಕ್ಕೆ 


ಬಂದಿದೆಯೇ; 


ಹೌದ 


ಬಂದಿದ್ದಲ್ಲಿ, ಸದರಿ 
ವಿಳ೦ಂಬವಾಗಿರುವುದಕ್ಕೆ ಕಾರಣಗಳೇನು; 


ಕಾಮಗಾರಿಯು 


* ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಹೆಸರಿನಲ್ಲಿ ಜಾಗ 
ಮಂಜೂರಾತಿಯಾಗದ ಕಾರಣ ಜಿಲ್ಲಾಧಿಕಾರಿ, ಕೊಡಗು 
`ಜಿಲ್ಲೆ ಮಡಿಕೇರಿ ಅವರೊಂದಿಗೆ ಈ ಬಗ್ಗೆ ಕೆಮಮಹಿಸಿ. 
ಆದೇಶ ಸಂಖ್ಯ: ಜಾಗ (1/119/ 2009-10 
ದಿನಾ೦ಕ:31.03.2010ರ ಆದೇಶದನ್ವಯ 080 ಎಕರೆ 
ಜಾಗವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ 
ವರ್ಗಾವಣೆ ಮಾಡಲಾಗಿದೆ. 


* ಈ ಮಧ್ಯೆ ಕರ್ನಾಟಿಕ ಕೊಡವ ಸಾಹಿತ್ಯ ಅಕಾಡೆಮಿ 
ಹಾಗೂ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ 
ಅಕಾಡೆಮಿ, ರಂಗಮಂದಿರ ಹಾಗೂ ಇಲಾಖೆಯ ಇತರೇ 
ಕಾಮಗಾರಿಗಳನ್ನು ಒಳಗೊಂಡಂತೆ ಸೆಮುಚ್ಚೆಯ 
ನಿರ್ಮಾಣಕ್ಕಾಗಿ ಪ್ರಸ್ತಾವನೆ ಸಲ್ಲಿಸಿದ ಹಿನ್ನೆಲೆಯಲ್ಲಿ 
ಸರ್ಕಾರಿ ಆದೇಶ ಸಂಖ್ಯೆ ಕಸಂವಾಪ್ರ 609 ಕಸಧ 2012 
ದಿನಾ೦ಕ:24.05.2013ರ ©. ಆದೇಶದನ್ವಯ ರೂ.400 
ಕೋಟಿಗಳಿಗೆ ಆಡಳಿತಾತ್ಮಕ ಅನುಮೋದನೆ 
ನೀಡಲಾಗಿರುತ್ತದೆ . 


* ಸಂತರ" ಲೋಕೋಪಯೋಗಿ ಇಲಾಖೆಯಿಂದ ಪರಿಷ್ಕೃತ 
ಅಂದಾಜು ಪಟ್ಟಿಗೆ ಅನುಮೋದನೆ ಪಡೆದು, 2017-18ನೇ 
ಸಾಲಿನಲ್ಲಿ ಸುವರ್ಣ ಸಮುಚ್ಚಿಯ WES ಕಾಮಗಾರಿ 
ಪ್ರಾರಂಭಿಸಲಾಗಿದೆ. 


ಸದರಿ ಕಾಮಗಾರಿಯ ಅನುಮೋದನೆಗೊಂಡ 
ವರ್ಷ ಯಾವುದು; ಹಾಗೂ ಈ ಕಾಮಗಾರಿಗೆ 
ಮಂಜೂರಾದ, ಬಿಡುಗಡೆಯಾದ ಹಾಗೂ 
ಖರ್ಚಾಗಿರುವ ಅನುದಾನದ ವಿವರಗಳೇನು; 


| - ಇಲಾಖೆಯಿಂದ ಬಿಡುಗೆಯದ ಮೊತ್ತ: 


ಸುವರ್ಣ ಸಮುಜ್ಞಿಯ ಕಾಮಗಾರಿಗೆ ಸರ್ಕಾರಿ ಆದೇಶ 
ಸ೦ಖ್ಯೆ: ಕಸಂವಾಪ್ರ 609 ಕಸಧ 2012 
ದಿನಾ೦ಕ:24.05.2013ರ "ಆದೇಶದನ್ವಯ ರೂ.400 
ಕೋಟಿಗಳಿಗೆ ಆಡಳಿತಾತ್ಮಕ ಅನುಮೋದನೆ 
ನೀಡಲಾಗಿದೆ. 


ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ದಿಂದ :ರೂ.500 ಲ 
ಒಟ್ಟು ಮೊತ್ತ : ರೂ.807 ಲಕ್ಷ 


ಇಲ್ಲಿಯವರೆಗೆ ಖರ್ಚಾಗಿರುವ ಮೊತ್ತ 
ಕಾಮಗಾರಿಯು ಪ್ರಗತಿಯಲ್ಲಿದೆ. 


*  ರೂಂ25000ಲಕ್ಷಗಳನ್ನು ಜಿಲ್ಲಾಧಿಕಾರಿ, ಕೊಡಗು ಜಿಲ್ಲೆ 
ಮಡಿಕೇರಿ ಇವರ ಖಾತೆಯಿಂದ ಲೋಕೋಪಯೋಗಿ 
ಇಲಾಖೆಗೆ ಬಿಡುಗಡೆ ಗೊಳಿಸಲು ಕ್ರಮವಬಹಿಸಿದೆ. - 


:ರೂ.307 ಲಕ್ಷ 


ಸದರಿ ಕಾಮಗಾರಿಗೆ ಬಿಡುಗಡೆಯಾಗಬೇಕಾಗಿರುವ 
ಬಾಕಿ ಅನುದಾನವೆಷ್ಟು; 


ಡನ್‌ ಇವಾಗಾರಗ ವಡುಗಡಮಾಗವರುವ ಪಾ 
ಅನುಬಾನ ರೂ.93.00 ಲಕ್ಷ. 


R307 ಲಕ್ಷ | 


-2- 


~ 


-|.w) [ಸದರಿ ಕಾಮಗಾರಿಯನ್ನು 
| ಕಾಲಮಿತಿಯೊಳಗೆ ..- 
k- 'ಪೂರ್ಣಗೊಳಿಸಲಾಗುವುದು?  - 


ಯಾವ |. ಲೋಕೋಪಯೋಗಿ ಇಲಾಖೆಯವರ ಮಾಹಿತಿಯಂತೆ ಸಣ 
. |. ಕಾಮಗಾರಿಯನ್ನು ಏಪ್ರಿಲ್‌-2023ರ '  ಅಂತ್ಯದಃ 
| ಪೂರ್ಣಗೊಳಿಸಲಾಗುವುದು. K 


ಸ೦ಖ್ಯೆ: ಕಸ೦ವಾ 13 ಕವಿಸ 2022 


(ವಿ. le 


ಇಂಧನ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು 


